RNI 


No. KARBIL/2001/47147 








ಅಧಿಕೃತವಾಗಿ ಪ್ರಕಟಿಸಲಾದುದು 


ಆ 


























ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಓ| ಹ! 11, ೨೦೧೩ (ಚೈತ್ರ 21, ಶಕ ವರ್ಷ ೧೯೩5) ಸಂಚಿಕೆ ೧5 
Volume 148 Bangalore, Thursday, April 11, 2013 (Chaitra 21, Shaka Varsha 1935) Issue 15 
ವಿಷಯಸೂಚಿ 
ವಿಷಯ ಪುಟಗಳು ವಿಷಯ ಪುಟಗಳು 


ಭಾಗ -1 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ 
ಸುತ್ತೋಲೆ ಮುಂತಾಗಿ ಎಲ್ಲಾ ಇಲಾಖೆಗಳಿಗೂ 
ಸಂಬಂಧಿಸಿದ ಆದೇಶಗಳು 


ಭಾಗ - 11 
ನೇಮಕಗಳು, ಸ್ಥಳ ನೇಮಕಗಳು ವರ್ಗಾವಣೆ 
ಗಳು, ರಜೆ ಮತ್ತು ಅಧಿಕಾರಗಳು, ಕರ್ನಾಟಕ 
ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಭಾಗ - 111 

ಶಾಸನಬದ್ದವಲ್ಲದ ಆದರೆ ಜಮೀನು ಸಂಗ್ರಹಣ 
ಶಾಸನದ ಮೇರೆಗೆ ಹೊರಡಿಸಿದ ಅಧಿಸೂಚನೆಗಳ 
ಸಹಿತವಾಗಿ ಸರ್ಕಾರದ ಅಧಿಸೂಚನೆಗಳು, 
ಇಲಾಖೆಗಳ ಮುಖ್ಯಾದಿಕಾರಿಗಳಿಂದ 
ಅಧಿಸೂಚನೆಗಳು, ಸ್ಥಳೀಯ ಪ್ರಾಧಿಕಾರ ಇಲಾಖೆಗೆ 
ಸಂಬಂಧಪಟ್ಟ ಅಧಿಸೂಚನೆಗಳು, ಯತುಮಾನ 
ಸಮಾಚಾರಗಳು ಮತ್ತು ಪೇಟೆಯ ಆಗಾಗಿನ 
ಧಾರಣಾವಾಸಿಗಳು 


ಭಾಗ - 1% 

ಕೇಂದ್ರದ ವಿಧೇಯಕಗಳು ಮತ್ತು ಅವುಗಳ 
ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ಕೇಂದ್ರದ ಅಧಿನಿಯಮಗಳು ಮುತ್ತು 
ಅಧ್ಯಾದೇಶಗಳು, ಕೇಂದ್ರ ಸರ್ಕಾರದವರು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮ 
ಗಳು ಮತ್ತು ಶಾಸನಬದ್ದ ಆದೇಶಗಳು ಮತ್ತು 
ರಾಷ್ಟ್ರಪತಿಯವರಿಂದ ರಚಿತವಾಗಿ ರಾಜ್ಯ 
ಸರ್ಕಾರದವರಿಂದ ಪುನಃ ಪ್ರಕಟವಾದ 
ಆದೇಶಗಳು 


577-728 


ಭಾಗ - IV-A 

ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ 
ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, 
ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ 
ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ 
ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ 
ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, 
ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು 
ಮಾಡಿದ ನಿಯಮಗಳು 


ಭಾಗ-೪ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, 
ಲೋಕಸೇವಾ ಆಯೋಗದ ಜಾಹೀರಾತುಗಳು, 
ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಭಾಗ - ೫] 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು 
ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, 
ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು 
ಶಿವಮೊಗ್ಗ ಜಿಲ್ಲೆಗಳಿಗೆ ಸ್ಥಳೀಂರುವಾಗಿ 
ಅನ್ವಯವಾಗುವ ಅಧಿಸೂಚನೆಗಳು ಮತ್ತು 
ಆದೇಶಗಳು 


ವಿಶೇಷ ರಾಜ್ಯಪತ್ರಗಳು 
ವಾರಾಂತ್ಯದಲ್ಲಿ ಪ್ರಕಟಗೊಂಡ ವಿಶೇಷ 
ರಾಜ್ಯಪತ್ರಗಳು 


881-896 


233-312 


2633-2872 





ಕರ್ನಾಟಕ ರಾಜ್ಯಪತ್ರವನ್ನು ಅಂತರಜಾಲದಲ್ಲಿ ವೀಕ್ಷಿಸಬಹುದು. 
http/www.gazette.kar.nic.in 
೨೦೧೨-೨೦೧೩ನೇ ಇಸವಿಯ ಕರ್ನಾಟಕ ರಾಜ್ಯಪತ್ರದ ಪರಿಷ್ಕತ ಚಂದಾ ದರ 


ರಾಜ್ಯಪತ್ರದ ಭಾಗಗಳು ಪ್ರತಿ ಒಂದಕ್ಕೆ ವಾರ್ಷಿಕ ನ ದರ 


1321-00 
ಭಾಗ 266-00 
ಫ 1556-00 
ಭಾಗ 147-00 
794-00 
ಭಾಗ 748-00 
ಭಾಗ (ಬೆಂಗಳೂರು) 454-00 
ಭಾಗ (ಮೈಸೂರು) 1596-00 
ಭಾಗ - 6ಬಿ 3375-00 
ಭಾಗ - 6ಸಿ (ಗುಲ್ಬರ್ಗ) 2317-00 
ಸಂಪೂರ್ಣ ಕರ್ನಾಟಕ ರಾಜ್ಯಪತ್ರ ಕ್ರ.ಸಂ. 1 ರಿಂದ 7 5286-00 
(ಭಾಗ-1 ರಿಂದ 6) ವಿಶೇಷ ರಾಜ್ಯಪತ್ರವನ್ನು ಹೊರತುಪಡಿಸಿ 
ವಿಶೇಷ ರಾಜ್ಯಪತ್ರಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಂದ ಪಡೆಯಿರಿ 
ಮತ್ತು ಸರ್ಕಾರಿ ಪುಸ್ತಕ ಮಳಿಗೆಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ, 


೨೦೧೨-೨೦೧೩ನೇ ಇಸವಿಯ ಕರ್ನಾಟಕ ರಾಜ್ಯಪತ್ರದ ಪ್ರಕಟಣೆ ದರ 


ಪ್ರಕಟಣೆ ದರಗಳು ಮೊತ್ತ 
ರೂ. ಪೈ. 


(01 ಅ ಧಾ ಬಾ ಕ್‌ 


ಅ 
ಎ 


ಸ್ಥಳೀಯ / ಸ್ಥಾನಿಕ ಸಂಸ್ಥೆ ಮತ್ತು ಸರ್ಕಾರದ ಇಲಾಖೆ ಎ-4 ಅಳತೆಯ ಪ್ರತಿ ಪುಟಕ್ಕೆ 
ಪ್ರತಿ ಸಾಲನ್ನು ಎ-4 ಅಳತೆಯಲ್ಲಿ 10 ಪಾಯಿಂಟ್‌ಗಳಿಗೆ ಇಳಿಸಲಾಗಿದೆ 


ಖಾಸಗಿ ಸಂಸ್ಥೆ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಪಕ್ರಟಣೆ (ಕೆಪಿಟಿಸಿಎಲ್‌, 
ಬಿ.ಡಬ್ಲ್ಯೂ ಎಸ್‌.ಎಸ್‌ ಬಿ, ಬಿ.ಡಿ.ಎ. ಕೆ.ಜಿ.ಐ.ಡಿ. ಗೃಹ ಮಂಡಳಿ ಹಾಗೂ 


ಕಂಪನಿಗಳು ಮತ್ತು ಖಾಸಗಿ ಪ್ರಕಟಣೆ, ಸಾರ್ವಜನಿಕ ಸಂಸ್ಥೆಗಳು, ಕಾನೂನು 

ಸ್ಪ್ಯಾಚುಟರಿ ನಿಯಮಾವಳಿ, ನ್ಯಾಯಾಂಗ ಅಧಿಸೂಚನೆ, ಸರ್ಕಾರದ ಸ ಸಾಮ್ಯಕ್ಕೆ 

ಒಳಪಟ್ಟಿರುವ ಇಲಾಖೆಗಳು, ಬ್ಯಾಂಕಿಗೆ ಸಂಬಂಧಿಸಿದ ಪ್ರಕಟಣೆಗಳು ಹಾಗೂ 

ಸಾರಿಗೆ 'ಸಂಸ್ಥೆಗಳು) ಇತ್ಯಾದಿ ಪ್ರಿ ಪುಟಕ್ಕೆ pe 980-00 

ಪ್ರತಿ ಸಾಲನ್ನು ಎ4 ಅಳತೆಯಲ್ಲಿ 10 ಪಾಯಿಂಟಗಳಿಗೆ ಇಳಿಸಲಾಗಿದೆ ಸ 24-00 

ಅರ್ಧ ಪುಟಕ್ಕೆ ಅಥವಾ ಕಾಲು ಪುಟಕ್ಕೆ ಬರುವ ವಿಷಯ ಸ ಪುಟಕ್ತೆ ದರ ನಿಗಧಿ 
ಕ್ರಮ ಸಂಖ್ಯೆ 1 ಮತ್ತು 2 


ಕಾಲು ಪುಟಕ್ಕಿಂತ ಕಡಿಮೆ ಇರುವ ವಿಷಯಕ್ಕೆ ಗ ಕ್ರಮ ಸಂಖ್ಯೆ 1 ಮತ್ತು 2ರಲ್ಲಿ 
ನಮೂದಿಸಿರುವಂತೆ ಪ್ರತಿ ಸಾಲಿಗೆ 
ದರ ನಿಗದಿಪಡಿಸಿರುವುದು 

ಹೆಚ್ಚಾಗಿ ಬೇಕಾಗಿರುವ ಪ್ರತಿ ಹಾಳೆಯ ಬೆಲೆ 

(ಮುದ್ರಿಸಿರುವ ಹಾಳೆಯ ಅಳತೆಯನ್ನು ನಿರೂಪಿಸಿ) ತ 1-00 


ಚಂದಾ ಹಣದ / ಪ್ರಕಟಣಾ ವೆಚ್ಚದ ಮೊತ್ತವನ್ನು “0058 ಲೇಖನ ಸಾಮಗ್ರಿ ಮತ್ತು ಮುದ್ರಣ (1) ರಾಜ್ಯಪತ್ರ ಮತ್ತು ಇತರ ಪ್ರಕಟಣಾ 
ವೆಚ್ಚಗಳು” ಖಜಾನೆಗೆ ಸಲ್ಲಿಸಿ, ಮೂಲ ಚಲನನ್ನು ಮುಂದಿನ ಕ್ರಮಕ್ಕಾಗಿ ಈ ಕಛೇರಿಗೆ ಕಳುಹಿಸಬೇಕು. 


ಭಾಗ V1-ಎ, */]-ಬಿ, ್ಭVI-ಸಿ ಗಳನ್ನು ಅನುಕ್ರಮವಾಗಿ ಮೈಸೂರು, ಧಾರವಾಡ ಮತ್ತು ಗುಲ್ಬರ್ಗಾದ ಶಾಖಾ ಮುದಣಾಲಯಗಳಿಂದ 
ಪಡೆಯಬಹುದು. 


ಕರ್ನಾಟಕ ರಾಜ್ಯಪತ್ರಕ್ಕಾಗಿ ಈ ಕೆಳಕ೦ಡ ವಿಳಾಸದಲ್ಲಿ ಪತ್ರ ವ್ಯವಹರಿಸತಕ್ಕದ್ದು. 
ಸಂಕಲನಾಧಿಕಾರಿಗಳು, 
ಕರ್ನಾಟಕ ರಾಜ್ಯಪತ್ರ, 
ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2 


ಮೈಸೂರು ರಸ್ತೆ, ಬೆಂಗಳೂರು-59 





ಮುದ್ರಕರು :-ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆ೦ಗಳೂರು-59 


